ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಜಿಪರು 


ಕರ್ನಾಟಕ ವಿಧಾನ ಪರಿಷತು 


: 794 (1000) 
: ಶ್ರೀ ಪ್ರಕಾಶ್‌ ಕೆ. ರಾಥೋಡ್‌ 


(ನಾಮ ನಿರ್ದೇಶನ ಹೊಂದಿದವರು) 


: 10-03-2021 
: ಮಾನ್ಯ 'ಉಪ ಮುಖ್ಯಮಂತ್ರಿಗಳು ಹಾಗಾ 


ಲೋಕೋಪಯೋಗಿ ಸಚಿವರು 


ಹೆದ್ದಾರಿಗಳಲ್ಲಿ ಫಾಸ್ಟ್‌ ಟ್ಯಾಗ್‌ 
ಕಡ್ಡಾಯಗೊಳಿಸಿದ್ದು, ನೈಸ್‌ ಫಾಸ್ಟ್‌ 
ಟ್ಯಾಗ್‌ ವ್ಯವಸ್ಥೆಯನ್ನು 
ಜಾರಿಗೊಳಿಸಲು ಕೂಡಲೇ ಕ್ಷಮ 
ಕೈಗೊಳ್ಳಲಾಗುವುದೇ? 


ಕ್ರಸಂ: ಪ್ನ್‌ ಉತ್ತರ 

(ಅ) | ಬೆಂಗಳೂರಿನ ನೈಸ್‌ ರಸ್ತೆಯಲ್ಲಿ ಸರ್ಕಾರದ ಗಮನಕ್ಕೆ ಬಂದಿದೆ. 
ಫಾಸ್ಟ್‌ ಚಟ್ಕಾ ಅಳವಡಿಸದೇ 
ಇರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 

(ಆ) |ಹಾಲಿ ನೈಸ್‌ ರಸ್ತೆಯಲ್ಲಿ ಪ್ರತಿ ದಿನ | ಬೆಂಗಳೂರಿನ ನೈಸ್‌ ರಸ್ತೆಯಲ್ಲಿ ವಾಹನಗಳು 
ಒಂದು ಲಕ್ಷದಷ್ಟು ವಾಹನಗಳು | ಸಂಚರಿಸುತ್ತಿದ್ದು, ಒಂದು ಲಕ್ಷದಷ್ಟು ವಾಹನಗಳು 
ಸಂಚರಿಸುತ್ತಿದ್ದು, ' ಕೋವಿಡ್‌-19 | ಸಂಚರಿಸುತ್ತಿರುವ ಬಸ್ಗೆ ನಿಖರವಾದ '`ಮಾಹಿತಿ 
ಸಂದರ್ಭದಲ್ಲಿ ಹಣದ ವ್ಯವಹಾರ ಇರುವುದಿಲ್ಲ. ಹಾಗೂ ಕೋವಿಡ್‌-।9 ಸಂದರ್ಭದಲ್ಲಿ 
ನಡೆಯುತ್ತಿರುವುದು ಸರ್ಕಾರದ [ಹಣದ ವ್ಯವಹಾರ ನಡೆಯುತ್ತಿರುವ ಬಗ್ಗೆ ಈ ಇಲಾಖೆಗೆ 
ಗಮನಕ್ಕೆ ಬಂದಿದೆಯೇ; ಯಾವುದೇ ದೂರು ಬಂದಿರುವುದಿಲ್ಲ. 

(ಇ) [ರಾಜ್ಯ ಮತ್ತು ರಾಷ್ಟ್ರೀಯ | ಸರ್ಕಾರ, ಮತ್ತು ನೈಸ್‌ ಸಂಸ್ಥೆಯೊಂದಿಗೆ ದಿನಾಂಕ 

03.04.1997ರ ಕ್ರಿಯಾ ಒಪ್ಪಂದದಲ್ಲಿ ಯೋಜನಾ 

ಪ್ರವರ್ಥಕ ಸಂಸ್ಥೆಯಾದ ಮೆ: ನೈಸ್‌ ಸಂಸ್ಥೆಯು 


ಕಾಂಕ್ರೀಟ್‌ ರಸ್ತೆ ಮಾಡಿದ ಮೇಲೆ ಟೋಲ್‌ ಶುಲ್ಪವನ್ನು 
ಸಂಗ್ರಹಿಸಲು ತಿಳಿಸಲಾಗಿರುತ್ತದೆ. ಆದರೆ ನೈಸ್‌ ಸಂಸ್ಥೆಯು 
ಕಾಂಕ್ರೀಟ್‌ ರಸ್ತೆ ಬದಲಿಗೆ ಡಾಂಬರ್‌ ರಸ್ತೆಯನ್ನು ನಿರ್ಮಿಸಿ 
ಕ್ರಿಯಾ ಒಪ್ಪಂದದ ಸೆಕ್ಷನ್‌ 6.6.3 ನ್ನು ಉಲ್ಲಂಘಸಿರುತ್ತದೆ. 
ಈ ಹಿನ್ನೆಲೆಯಲ್ಲಿ ಕ್ರಿಯಾ ಒಪ್ಪಂದದ ಸೆಕ್ಷನ್‌ 
16.2ರನ್ನಯ ಸರ್ಕಾರದಿಂದ ಡಿಫಾಲ್ಟ್‌ ನೋಟೀಸ್‌ನ್ನು 
ದಿನಾಂಕ 5-2-2016ರಂದು ನೈಸ್‌ ಸಂಸ್ಥೆಗೆ ನೀಡಲಾಗಿದೆ. 
ಆದರೆ ಸದರಿ ಡಿಫಾಲ್ಫ್‌ ನೋಟೀಸ್‌ ವಿರುದ್ದ ಕರ್ನಾಟಕ 
ಉಚ್ಛ ನ್ಯಾಯಾಲಯದಲ್ಲಿ ರಿಟ್‌ ಅರ್ಜಿ ಸಂ. 12109- 
10/2016 ಅನ್ನು ದಾಖಲಿಸಿ ತಡೆಯಾಜ್ಞೆ ತಂದಿರುತ್ತಾರೆ. 
ಪ್ರಕರಣ ಮಾನ್ಯ ನ್ಯಾಯಾಲಯದಲ್ಲಿ ಬಾಕಿ ಇದ್ದು, 
ಪ್ರಕರಣ ಇತ್ಯರ್ಥವಾದ ನಂತರ ಈ ಬಗ್ಗೆ ಮುಂದಿನ 
ಕಮ ತೆಗೆದುಕೊಳ್ಳಲಾಗುವುದು. 


ಸಂಖ್ಯೆ ಲೋಇ 195 ಸಿಆರ್‌ಎಂ 2019 


(ಗೋವಿಂದ fi 


ಉಪ ಮುಖ್ಯ ಮಂತ್ರಿಗಳು ಹಾಗೂ 
ಲೋಕೋಪಯೋಗಿ ಸಚಿವರು 


